Kerala Gazette No. 26 dated 29th June 2021 . 


PART I 


Section iii 


सत्यमेव जयते 


Di 


Q 


ಜಾ 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಸಿ ) ಇಲಾಖೆ 


ಅಧಿಸೂಚನೆ 


2018 ಡಿಸಂಬರ್ 20 , 


ನಂಬ್ರ 19228 / ಲೆಗ್ , ಸಿ 1 / 2018 / ಕಾನೂನು , ತಿರುವನಂತಪುರಂ , 1194 ಧನು 5 / 

1940 ಅಗ್ರಹಾಯನ 29 , 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು . ವಿಧಾನಸಭೆಯು ಮಂಜೂರು 
ಮಾಡಿದಂತಹ ಮಸೂದೆಗೆ 2018 ಡಿಸೆಂಬರ್ 20 ನೇ ದಿನಾಂಕದಂದು ರಾಜ್ಯಪಾಲರ 
ಅನುಮತಿ ಲಭಿಸಿತು . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ . ಜಿ . ಹರೀಂದ್ರನಾಥ್ , 


ಕಾನೂನು ಕಾರ್ಯದರ್ಶಿ , 


G 47 / 2019 / GPC . 


15 


2 


2018 ರ 32 ನೇ ಅಧಿನಿಯಮ 


2018 ರ ಕೇರಳ ಮುನಿಸಿಪಾಲಿಟಿ ( ಮೂರನೇ ತಿದ್ದುಪಡಿ ) ಅಧಿನಿಯಮ 

1994 ರ ಕೇರಳ ಮುನಿಸಿಪಾಲಿಟಿ ಅಧಿನಿಯಮವನ್ನು 

ಮತ್ತಷ್ಟು ತಿದ್ದುಪಡಿ ಮಾಡುವುದಕ್ಕಿರುವ 


ಒಂದು 


ಅಧಿನಿಯಮ 


1 . 


2 . 


ಪೀಠಿಕೆ -1994 ರ ಕೇರಳ ಮುನಿಸಿಪಾಲಿಟಿ ಅಧಿನಿಯಮ ( 1994 ರ 20 ) ವನ್ನು ಇನ್ನು 
ಮುಂದಿನ ಅಗತ್ಯಗಳಿಗಾಗಿ ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದಲೂ 

ಭಾರತ ಗಣರಾಜ್ಯದ ಅರುವತ್ತೊಂಭತ್ತನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು : 

ಸಣ್ಣ ಹೆಸರು ಮತ್ತು ಪ್ರಾರಂಭ ( 1 ) ಈ ಅಧಿನಿಯಮವನ್ನು 2018 ರ ಕೇರಳ 
ಮುನಿಸಿಪಾಲಿಟಿ ( ಮೂರನೇ ತಿದ್ದುಪಡಿ ) ಅಧಿನಿಯಮವೆಂದು ಕರೆಯಬಹುದು . 

( 2 ) ಇದು 2018 ಸೆಪ್ಟೆಂಬರ್ 15 ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು . 

326 ನೇ ವಿಭಾಗದ ತಿದ್ದುಪಡಿ . - 1994 ರ ಕೇರಳ ಮುನಿಸಿಪಾಲಿಟಿ ಅಧಿನಿಯಮ 
( 1994 ರ 20 ) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು ಉಲ್ಲೇಖಿಸಲ್ಪಡುವುದು ) ದ 
326 ನೇ ವಿಭಾಗದಲ್ಲಿ , ( 3 ನೇ ಉಪ - ವಿಭಾಗದ ನಂತರ ಈ ಕೆಳಗಿನ ಉಪ - ವಿಭಾಗವನ್ನು 
ಸೇರಿಸತಕ್ಕದ್ದು , ಅದೇನೆಂದರೆ : 

“ ( 4 ) ಈ ಅಧಿನಿಯಮದಲ್ಲಿ ಅಥವಾ ತತ್ಕಾಲ ಪ್ರಾಬಲ್ಯದಲ್ಲಿರುವ ಇತರ 
ಯಾವುದಾದರು ಕಾನೂನಿನಲ್ಲಿ ಏನೇ ಅಡಕವಾಗಿದ್ದರೂ , ಸರಕಾರಕ್ಕೆ , ಸಾರ್ವಜನಿಕ ಹಿತಾಸಕ್ತಿಯ 
ಮೇರೆಗೆ ಹಾಗೂ ಆ ರೀತಿಯಲ್ಲಿ ಮಾಡುವುದು ಯುಕ್ತವೆಂದು ಮನಗಂಡಲ್ಲಿ ಘನ ತ್ಯಾಜ್ಯಗಳನ್ನು , 
ಕಸಗಳನ್ನು , ತ್ಯಾಜ್ಯಗಳನ್ನು ಹಾಗೂ ಅಂತಹ ಇತರ ವಸ್ತುಗಳನ್ನು ಎರಡು ಅಥವಾ ಎರಡಕ್ಕಿಂತ 
ಹೆಚ್ಚು ಸ್ಥಳೀಯಾಡಳಿತ ಸಂಸ್ಥೆಗಳಿಂದ ಪ್ರತ್ಯಕ್ಷವಾಗಿ ಅಥವಾ ಸರಕಾರ ಅಧಿಕೃತಗೊಳಿಸಿದ 
ಏಜೆನ್ಸಿಯ ಮುಖಾಂತರ ಸಂಗ್ರಹಿಸುವುದಕ್ಕಾಗಿ , ಕೊಂಡುಹೋಗುವುದಕ್ಕಾಗಿ , ತೊಲಗಿಸುವುದಕ್ಕಾಗಿ 
ಹಾಗೂ ಸಂಸ್ಕರಿಸುವುದಕ್ಕಾಗಿ ಕರಾರು ತಳಹದಿಯಲ್ಲಿ ಅಥವಾ ಇತರ ರೀತಿಯಲ್ಲಿ ಏರ್ಪಾಡು 


16 


3 


ಮಾಡಬಹುದಾಗಿದೆ ಅಥವಾ ಘನ ತ್ಯಾಜ್ಯಗಳನ್ನು , ಕಸಗಳನ್ನು , ತ್ಯಾಜ್ಯಗಳನ್ನು ಹಾಗೂ ಅಂತಹ 
ಇತರ ವಸ್ತುಗಳನ್ನು ಸಂಗ್ರಹಿಸುವುದಕ್ಕಾಗಿ , ಕೊಂಡುಹೊಗುವುದಕ್ಕಾಗಿ , ತೊಲಗಿಸುವುದಕ್ಕಾಗಿ ಹಾಗೂ 
ಸಂಸ್ಕರಿಸುವುದಕ್ಕಾಗಿ ಗಣನೀಯ ವೆಚ್ಚದ ಯಾವುದೇ ಯೋಜನೆಯನ್ನು ಕೈಗೊಳ್ಳಬಹುದಾಗಿದೆ . ” . 

3. ರದ್ಧತಿ ಮತ್ತು ರಕ್ಷಣೆ.- ( 1 ) 2018 ರ ಕೇರಳ ಮುನಿಸಿಪಾಲಿಟಿ ( ಮೂರನೇ 
ತಿದ್ದುಪಡಿ ) ಅಧ್ಯಾದೇಶ ( 2018 ರ 49 ) ವು ಈ ಮೂಲಕ ರದ್ದುಗೊಂಡಿರುವುದು . 


( 2 ) ಅಂತಹ ರದ್ದತಿಯಲ್ಲಿ ಏನೇ ಒಳಗೊಂಡಿದ್ದರೂ , ಪ್ರಸ್ತುತ ಅಧ್ಯಾದೇಶದ 
ಪ್ರಕಾರ ತಿದ್ದುಪಡಿಗೊಂಡ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಯಾವುದೇ ಕಾರ್ಯ 
ಅಥವಾ ಕೈಗೊಂಡ ಯಾವುದೇ ಕ್ರಮವನ್ನು ಈ ಅಧಿನಿಯಮದ ಪ್ರಕಾರ ತಿದ್ದುಪಡಿಗೊಂಡ 
ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದುದಾಗಿ ಅಥವಾ ಕೈಗೊಂಡುದಾಗಿ ಭಾವಿಸತಕ್ಕದ್ದು . 


17 


Salim A 


Digitally signed by Salim A 
Date : 2021.08.10 15:43:45 
+0530 


